ಕ್ರ.ಸಂ ಪ್ರಶ್ನೆಗಳು ಉತ್ತರಗಳು 

ಅ) ಕಳೆದ ಐದು ವರ್ಷಗಳಲ್ಲಿ ಗಣಿ ಮತ್ತು ಭೂ 1) ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕಳೆದ ಇದು 
ವಿಜ್ಞಾನ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ ವರ್ಷಗಳಲ್ಲಿ ಮಾನ್ಯ ಲೋಕಾಯುಕ್ತ ಮತ್ತು ಭ್ರಷ್ಟಾಚಾರ ನಿಗ್ರಹ 
ಮತ್ತು ಅವ್ಯವಹಾರಗಳ ಪ್ರಕರಣಗಳು ಎಷ್ಟು; ದಳ ಇವರು ಕರ್ತವ್ಯಲೋಪ ಎಸಗಿರುವ ಅಧಿಕಾರಿ/ನೌಕರರ 
(ಪ್ರಕರಣಗಳ ವಿವರ, ದಿನಾಂಕವಾರು ಮಾಹಿತಿ ವಿರುದ್ದ ದಾಖಲಿಸಿರುವ 04 ಪ್ರಕರಣಗಳ ವಿವರ ಅನುಬಂಧ-1 
ನೀಡುವುದು) ಈ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರಲ್ಲಿ ಲಗತ್ತಿಸಿದೆ. 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ 12) ಕಳದ ಐದು ವರ್ಷಗಳಲ್ಲಿ ಕರ್ತವ್ಯಲೋಪ ಎಸಗಿರುವುದು 
ಅಧಿಕಾರಿ/ನೌಕರರ ಹೆಸರು, ಹುದ್ದೆವಾರು ವಿವರ ಮೇಲ್ಲೋಟಕ್ಕೆ ಕಂಡುಬಂದಿರುವ ಒಟ್ಟು 34 ಅಧಿಕಾರಿ/ನೌಕರರ 
ನೀಡುವುದು; ಹೆಸರು ಪದನಾಮ ಮತ್ತು ಪ್ರಕರಣಗಳ ಪ್ರಸ್ತುತ ಹಂತದ 

ವಿವರಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 

ಆ) ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿ/ನೌಕರರು | ಪ್ರಕರಣದಲ್ಲಿ ಭಾಗಿಯಾಗಿರುವಃಳಧಿಕಾರಿ/ನೌಕರರು ಪ್ರಸ್ತುತ ಕಾರ್ಯ 
ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವವರ ವಿವರ | ನಿರ್ವಹಿಸುತ್ತಿರುವ ವಿವರಗಳನ್ನು ಅನುಬಂಧ-1 ರಲ್ಲಿ 
ನೀಡುವುದು; (ಎರವಲು/ಓಓಡಿ ಮೇಲೆ | ಒದಗಿಸಲಾಗಿದೆ 
ನಿಯೋಜನೆಗೊಂಡಿದ್ದಲ್ಲಿ, ಇಲಾಖೆ, ಕರ್ತವ್ಯ | ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ 
ನಿರ್ವಹಿಸುತ್ತಿರುವ ನದ್ದೆವಾರು ಮಾಹಿತಿ | ಕರ್ತವ್ಯಲೋಪ ಎಸಗಿರುವ ಅಧಿಕಾರಿ / ನೌಕರರುಗಳನ್ನು ಯಾವುದೇ 
ನೀಡುವುದು); ಇಲಾಖೆಗೆ ಎರವಲು/ಓಓಡಿ ಮೇಲೆ ನಿಯೋಜನೆಗೊಳಿಸಿರುವುದಿಲ್ಲ. 

ಇ) ಸದರಿ ಪ್ರಕರಣಗಳ ವಿಚಾರಣೆ ಯಾವ | ಕಳೆದ ಐದು ವರ್ಷಗಳಲ್ಲಿ ಕರ್ತವ್ಯಲೋಪ ಎಸಗಿರುವ ಒಟ್ಟು 34 
ಹಂತದಲ್ಲಿದೆ; (ವಿವರ ನೀಡುವುದು); ಇವುಗಳಲ್ಲಿ | ಅಧಿಕಾರಿ / ನೌಕರರುಗಳ ವಿರುದ್ದ ವಿಚಾರಣೆಯು ಇಲಾಖಾ 
ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿರುವ | ಹಂತದಲ್ಲಿರುತ್ತದೆ ವಿವರಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 
ಪ್ರಕರಣಗಳೆಷ್ಟು;, (ಪ್ರಕರಣವಾರು ವಿವರ | ಇವುಗಳಲ್ಲಿ ನ್ಯಾಯಾಲಯಕ್ಕೆ ಯಾವುದೇ ಆರೋಪ ಪಟ್ಟಿಯನ್ನು 
ನೀಡುವುದು) ಸಲ್ಲಿಸಿರುವುದಿಲ್ಲ. 

ಈ) ಪ್ರಕರಣಗಳಲ್ಲಿ ಭಾಗಿಯಾದ ಎಷ್ಟು | ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ 
ಅಧಿಕಾರಿ/ನೌಕರರಿಗೆ ನಿಯಮಾವಳಿಗಳನ್ವಯ ಶಿಸ್ತು | ಕರ್ತವ್ಯಲೋಪ ಎಸಗಿ ಆರೋಪ ಸಾಬೀತಾಗಿರುವ 3 ಜನ 


ಕ್ರಮ ಜರುಗಿಸಲಾಗಿದೆ; ಕೈಗೊಂಡ ಶಿಸ್ತು ಕ್ರಮಗಳ 


ವಿವರಗಳನ್ನು ಹೆಸರು, ಹುದ್ದೆವಾರು ನೀಡುವುದ್ದು; 


ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1957ರನ್ಹಯ ಶಿಸ್ತು ಕ್ರಮ 


9) 


ಉ) | ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು 


ಕ್ರಮಗಳೇನು; (ವಿವರ ನೀಡುವುದು) ? 


ಸೊ 


ಸ 
ಗಣ ಮತ್ತು [NNSTS 


ಸುಗಮಗೊಳಿಸಲು ಈ ಕೆ 


ಅ 


ಇಲಾಖೆಯಲ್ಲಿ  ಆಡಳಿತವನು 
ಡಂತೆ ಕ್ರಮಕೈಗೊಳ್ಳಲಾಗಿದೆ. 


ಇಲಾಖೆಯ ನಿರ್ದೇಶನಾಲಯ ಕಛೇರಿಯಲ್ಲಿ ಪಾರದರ್ಶಕೆ, ತ್ವರಿತವಾಗಿ 


ಕಡತ ವಿಲೆಮಾಡಲು ಮತ್ತು ಕಡತ ನಿರ್ವಹಣೆಯನ್ನು ಸಂಪೂರ್ಣವಾಗಿ 


ಇ-ಆಡಳಿತ (€-೦!೦ಎ) ಅಸುಷ್ಟಾನಗೊಳಿಸಲಾಗಿದೆ. 


. ಅರಣ್ಯ ಪ್ರದೇಶದಲ್ಲಿರುವ ಗಣಿಗುತ್ತಿಗೆಗಳಿಗೆ ಖನಿಜ ಪರವಾನಗಿ 


ವಿತರಿಸಲು ಅರಣ್ಯ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯೊಂದಿಗೆ 


ಏಕೀಕೃತ ಪರವಾನಗಿ ವ್ಯವಸ್ಥೆ (Integrated Permit System) 


ಜಾರಿಗೊಳಿಸಲಾಗಿದ್ದು, ಇದರಿಂದ ಮಾನವ ಹಸ್ತಕ್ಷೇಪವಿಲ್ಲದೇ ತ್ವರಿತ 


ಹಾಗೂ ಪಾರದರ್ಶಕವಾಗಿ ಖನಿಜ ಪರವಾನಗಿಯನ್ನು ವಿತರಿಸುವ 
ಕಾರ್ಯವನ್ನು ಅನುಷ್ಟಾನಗೊಳಿಸಲಾಗಿದೆ. 

ಸಂಪೂರ್ಣ ಗಣಕೀಕೃತವಾದ ಸಮಗ್ರ ಗುತ್ತಿಗೆ ನಿರ್ವಹಣೆ ವ್ಯವಸ್ಥೆ 
(ಐಎಲ್‌ಎಂಎಸ್‌) ಅಡಿಯಲ್ಲಿ ಆನ್‌-ಲೈನ್‌ ಇ-ಪರ್ಮಿಟ್‌ 
ನೀಡಲಾಗುತ್ತಿದ್ದು, ಇದರನ್ವಯ ಇ-ಪರ್ಮಿಟ್‌, ಇ-ರಿಟರ್ನ್‌, ಬೇಡಿಕೆ 
ಸಂಗ್ರಹಣೆ ಮತ್ತು ಮೌಲ್ಯ ನಿರ್ದಿಷ್ಟವಲ್ಲದ ಉಪ ಖನಿಜಗಳ 
ಎಸ್‌.ಎಮ್‌.ಎಸ್‌ ಉಪಯೋಗಿ ಎಮ್‌-ಪಾಸ್‌ ಸೌಲಭ್ಯ, ತೂಕಮಾಪನ 


ಸೇತುವೆಗಳ ಕ್ರೋಢೀಕರಣ ಮುಂತಾದ ಸೌಲಭ್ಯಗಳನ್ನು ಅಂತರ್ಜಾಲ 


: ಉಪಯುಕ್ತತೆ ಮತ್ತು ಸಮಗ್ರ ತಂತ್ರಾಂಶ ಅಭಿವೃದ್ಧಿಯೊಂದಿಗೆ 


ಸಾಧಿಸಲಾಗಿದ್ದು, ಸಾರ್ವಜನಿಕರಿಗೆ / ಗುತ್ತಿಗೆದಾರರಿಗೆ 
ಅನುಕೂಲವಾಗುವಂತೆ, ಅಗತ್ಯಕ್ಕನಮುಸಾರ |L್ಬMS ಅಡಿಯಲ್ಲಿ ವಿವಿಧ 


ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 


. ಜಿಲ್ಲಾ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳನ್ನು ಪರಿಶೀಲಿಸಲು 


ನಿಯಮಿತವಾಗಿ ಇಲಾಖಾ ಮಟ್ಟದಲ್ಲಿ ಪ್ರಗತಿ ಪರಿಶೀಲನಾ 
ಸಭೆಯನ್ನು ನಡೆಸಲಾಗುತ್ತಿದೆ. 

ಕೇಂದ್ರ ಕಛೇರಿಯಲ್ಲಿ 2 ಚಾಲಿತದಳ ರಚಿಸಲಾಗಿದ್ದು, ಸ್ವೀಕೃತಗೊಂಡ 
ದೂರುಗಳ ಬಗ್ಗೆ ಸ್ಥಳ ಪರಿಶೀಲನೆ ಹಾಗೂ ಹಠಾತ್‌ ಪರಿಶೀಲನೆ 
ಕೈಗೊಳ್ಳಲಾಗುತ್ತಿದೆ. 

ಕೇಂದ್ರ ಕಛೇರಿಯ ಲೆಕ್ಕಶಾಖೆ ಸಿಬ್ಬಂದಿಗಳಿಂದ ಜಿಲ್ಲಾ ಕಛೇರಿಗಳ ಲೆಕ್ಕ 
ತಪಾಸಣೆ ಕಾರ್ಯ ಕೈಗೊಳ್ಳಲಾಗುತ್ತಿದೆ. 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವ್ಯಾಪ್ತಿಯಲ್ಲಿ 6 ಸೇವೆಗಳನ್ನು 
ಸಕಾಲ ಹಾಗೂ ಮಾಹಿತಿ ಸಿಂಧು ಸೇವೆಯಡಿ ತಂದು ಸದರಿ ಸೇವೆಗಳನ್ನು 


ನಿಗಧಿತ ಅವಧಿಯಲ್ಲಿ ನಿರ್ವ 


fe 
pXR 
g 
ಫೆ 
(C0 
[3A 


ಸಂಖ್ಯೆ: ಸಿಐ 64 ಎಂಜಿಎಸ್‌ 2020 


